ಡಾ| ದೇವರ ಕೊಂಡಾರೆಡ್ಡಿ * 


ಶಿವಮಾಂಧಾತೃವರ್ಮ್ಮನ ಮುತ್ತೂರ ತಾಮ್ರ ಶಾಸನ 


ಬ್ಯಾಡಗಿ ತಾಲೂಕಿನ ಮುತ್ತೂರು ಗ್ರಾಮದ ಶಿವಪ್ಪ 
ಬಸಪ್ಪ ಅಂಗಡಿ ಎಂಬುವರ ಬಳಿ ಈ ತಾಮ್ರ ಪಟಗಳಿದ್ದುವು. 
ಇವರಿಗೆ ಇವು ಮುತ್ತೂರು ಹಾಗೂ ಅದೇ ತಾಲೂಕಿನ 
ತಡಸದ ಮಧ್ಯೆಇರುವ ಪಾಳುಗ್ರಾಮ ನಿವೇಶನದಲ್ಲಿ 
ಸಿಕ್ಕಿದ್ದುದ್ದಾಗಿ ತಿಳಿಯುತ್ತದೆ. ಈ ಶಾಸನವು ಎರಡು 
ಹಲಗೆಗಳನ್ನು ಹೊಂದಿದ್ದು, ಪ್ರಾರಂಭದ ಹಲಗೆ ಮತ್ತು 
ಮುದ್ರೆ ಇಲ್ಲ. ದೊರಕಿರುವ ಹಲಗೆಗಳಲ್ಲಿ ಒಂದನೆಯ 
ಹಲಗೆಯ ಎರಡು ಮಗ್ಗುಲಲ್ಲಿ. ಎರಡನೆಯ ಹಲಗೆಯ 
ಒಳಭಾಗದಲ್ಲಿ ಬರವಣಿಗೆ ಇದೆ. ಪ್ರತೀಮುಖದಲ್ಲೂ ನಾಲ್ಕು 
ಸಾಲುಗಳನ್ನು ಹೊಂದಿದ್ದು ಒಟ್ಟು ೧೨ ಸಾಲುಗಳನ್ನು 
ಒಳಗೊಂಡಿದೆ. 


ಶಾಸನದ ಲಿಪಿಗಳು ಕದಂಬರ ಕಿಜುಕುಪ್ಪಟೂರು 
ಶಾಸನದ (ಕೆ.ಐ. ೨) ಲಿಪಿಗಳನ್ನು ಹೋಲುತ್ತದೆ. ತಾಳಗುಂದ 
ಶಿಲಾಶಾಸನಕ್ಕಿಂತ ಲಿಪಿ ಸ್ವಲ್ಪ ಅಗಲವಾಗಿದೆ. ತಲೆಯ ಮೇಲೆ 
ಇರುವ ಪೆಟ್ಟಿಗೆಗಳು ಆಳವಾಗಿ ಸ್ಪಷ್ಟವಾಗಿವೆ. "ತ'ಕಾರ, 
"ನ'ಕಾರಕ್ಕೆ ಇರುವ ವ್ಯತ್ಯಾಸ ಅತ್ಯಲ್ಪ. ಅಕ್ಷರಗಳು 
ನೀಳವಾಗಿವೆ. ಅನೇಕ ಕಡೆ ಅನುಸ್ವಾರಗಳನ್ನು ಸ್ಪಷ್ಟವಾಗಿ 
ತೋರಿಸಿಲ್ಲ. ಕೆಲವೆಡೆ ವರ್ಗಾಕ್ಷರಗಳ ಮಧ್ಯೆ ಬ 
ಅನುನಾಸಿಕಗಳನ್ನು ಬಳಸದೆ ಅಲ್ಲಿಯೂ ಅನುಸ್ವಾ 
ಬಳಸಿರುತ್ತಾರೆ. ಕೆಲವೆಡೆ ಕೆತ್ತುವಾಗ ಅಕ್ಬರ ಸ್ಟಾಲಿತ್ಯಗಳು 
ಉಳಿದಿವೆ. ಉದಾ : ಎರಡನೆಯ ಸಾಲಿನಕೆ 
ಶಬ್ದದ "ಗು'ಕಾರ ಮತ್ತು "ರು'ಕಾರ. 

ಶಾಸನದಲ್ಲಿ ಮಾದಲ ಹಲಗೆ ಕಳೆದಿರುವುದರಿಂದ 
ಶಾಸನೋಕ್ತ ರಾಜನ ವಂಶವಾಗಲೀ, ವಂಶಾವಳಿಯಾಗಲೀ 
ಎಲ್ಲಿಂದ ರಾಜ್ಯವಾಳುತ್ತಿದ್ದನೆಂಬ ಉಲ್ಲೇಖವಾಗಲೀ 
ದೊರೆಯುವುದಿಲ್ಲ. ಅಾಸನದಲ್ಲಿ "ಶ್ರೀ ವಿಜಯ ಶಿವ 
ಮಾಂಧಾತೃವರ್ಮ್ಮಣ' ಎಂದಿರುವುದರಿಂದ ಕದಂಬ 


ವಂಶದವನೆಂದು ಹೇಳಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 
ದೊರೆತಿರುವ ಶಾಸನದಲ್ಲಿ (ಎ. ಕ, ೭, ೮, ಶಿಕಾ ೧೨೯ 
ಸಪ್ಲಿ) ಇವನು ಕದಂಬ ರಾಜನೆಂದು ಹೇಳಿಕೊಂಡಿರು 
ವುದರಿಂದ, ಇವನೂ ಅದೇ ಮಾಂಧಾತೃವರ್ಮ೯ನಾಗಿರಬೇಕು. 
ಶಾಸನದ ಲಿಪಿ ತಾಳಗುಂದ ಶಾಸನದ ಲಿಪಿಗಳಿಗಿಂತ ಸ್ವಲ್ಲ 
ಹೆಚ್ಚಿನ ಬೆಳವಣಿಗೆಯನ್ನು ತೋರಿಸುತ್ತಿರುವುದರಿಂದ ಈತನ. 
ಕಾಕುಸ್ಥವರ್ಮನ ನಂತರ ರಾಜನಾಗಿರ ಬೇಕು. 


ಶಾಸನದಲ್ಲಿ ರಾಜನನ್ನು "ಧರ್ಮಮಹಾರಾಜೇನ 
ಸತ್ಯವ್ರತೇನಾ ಕ್ಲಿಷ್ಟ ಕರ್ಮೇಣ' ಎಂಬ ವಿಶೇಷಣಗಳಿಂದ 
ಕರೆದಿದೆ. ಕದಂಬವಂಶಾವಳಿಯನ್ನು ಗುರುತಿಸುವ ವಿದ್ವಾಂಸರು 
ಮಾಂಧಾತೃವರ್ಮನು ಐದರಿಂದ ಏಳು ವರ್ಷಗಳಕಾಲ 
ರಾಜ್ಕಭಾರಮಾಡಿದಂತೆ ತಿಳಿಸಿರುತ್ತಾರೆ ಆದರೆ ಈ ಶಾಸನದಲ್ಲಿ 
ಆಳ್ವಿಕೆಯ ೧೩ನೆಯ ವರ್ಷದ ಉಲ್ಲೇಖ ವಿರುವುದರಿಂದ 
ಈತ ಸುಮಾರು ೧೫ ವರ್ಷಗಳ ಕಾಲ ರಾಜ್ಯಭಾರ 
ಮಾಡಿರಬೇಕು. 


ಶಾಸನದಲ್ಲಿ ಕಾಲದ ಸ್ಪಷ್ಟ ಉಲ್ಲೇಖವಿಲ್ಲ. 
"ತ್ರಯೋದಶೇ ಹೇಮನ್ತ ಪಕ್ಷೇ ಪ್ರಥಮೇ ದಿವಸೇ ಪಂಚದಶೇ' 
ಎಂದಿದ್ದು ಆಳ್ವಿಕೆಯ ೧೩ನೆಯ ವರ್ಷದಲ್ಲಿ ಹೇಮಂತಮಾಸದ 
ಮೊದಲ ಪಕ್ಷದ ೧೫ನೇ ದಿನದಂದು ದಾನನೀಡಿದಂತೆ ಹೇಳಿದೆ. 
ಶಕವರ್ಷದ ಉಲ್ಲೇಖವಿಲ್ಲ. ಈ ಶಾಸನದ ಕಾಲವನ್ನು 
ಕ್ರಿ.ಶ.ಸು ೪೫೦ ರಿಂದ ೫೦೦ಕ್ಕೆ ನಿಗದಿ ಪಡಿಸಬಹುದಾಗಿದೆ. 
ವಿದ್ವಾಂಸರು ಮೃಗೇಶವರ್ಮನ ನಂತರ ಇವನು 
ರಾಜ್ಯಭಾರಮಾಡಿರ ಬೇಕೆಂದು ಊಹಿಸುತ್ತರಾದರೂ ಶಾಸನದ 
ಲಿಪಿದೃಷ್ಟಿಯಿಂದ ಮಾಂಧಾತೃವರ್ಮನು ಮೃಗೇಶನಿಗಿಂತ 
ಮೊದಲು ರಾಜ್ಕಭಾರಮಾಡಿರ ಬೇಕು. ಈ ಉಪಲಬ್ಧ 
ಶಾಸನವು ಸದ್ಯಕ್ಕೆ ಇವನ ಎರಡನೆಯ ಶಾಸನವಾಗಿದೆ. 
(ಮೊದಲನೆಯದು ಎ.ಕ. ೭ ಶಿ.ಕಾ. ೨೯, ಕೂಡಗೆರೆ ತಾಮ್ರ 
ಪಟಗಳು). 


* ರೀಡರ್‌, ಶಾಸನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ಕಮಲಾಪುರ ೫೮೩೨೨೧ 


ಇತಿಹಾಸ ದರ್ಶನ / ೧೦೭ 


SURED ER 0863 iy ಗ 
A ಕ ಲ ಸ್ರ] 11] ತ in 


+ 


se 4 | ಗ ಸ ಗ ; 


1 > 
| 


ಸಿಸಿ 


೨ನೆಯ ಹಲಗೆ ಚಾಗೆ: 


ಇತಿಹಾಸ ದರ್ಶನ / ೧೦೮ 


ಶಾಸನದಲ್ಲಿ ಮಾಂಧಾತೃವರ್ಮನು ಮೂಕುನ್ಹಹಾರಕ್ಕೆ 
ಸೇರಿದ "ವಲಶೆಟ್ಟಿ' ಎಂಬ ಗ್ರಾಮವನ್ನು "ತೈತ್ತರೀಯ 


` ದ್ರೊಣಾರ್ಯವಲಾರ್ಯ್ಯ'ನಿಗೆ ದಾನನೀಡಿದಂತೆ ಹೇಳಿದೆ. 


ಇವನಿಗೆ ಇಪ್ಪತ್ತು ನಿವರ್ತ್ತ್ರನದಷ್ಟು ಹಲಕ್ಸೇತ್ರವನ್ನು ರಾಜನು 
ನೀಡುತ್ತಾನೆ. ಶಾಸನದಲ್ಲಿ ಉಲ್ಲೇಖಿತವಾಗಿರುವ 
ಮೂಕುನ್ಹಹಾರ, ವಲಶಟ್ಟಿಗ್ರಾಮಗಳು ಯಾವುವೆಂದು 
ಗುರುತಿಸುವುದು ಕಷ್ಟ. ಆದರೂ ಈ ಶಾಸನ ದೊರೆತ ಸ್ಥಳಕ್ಕೆ 
ಸನಿಹದಲ್ಲಿರುವ. ಈಗಿನ ಚಿನ್ನ ಮುಳಗುಂದ 
ಮೂಕುನ್ಹಹಾರವೆಂದು ಗುರುತಿಸಬಹುದಾಗಿದೆ. ಮೂಕುನ್ಹ 
ಮುಂದೆ ಮುಳಗುಂದ ಅಥವಾ ಮುಟಗುಂಡವೇ ಸಂಸ್ಕೃತೀ 
ಕರಣವಾಗಿ ಮೂಕುನ್ನವಾಗಿರ ಬಹುದು. ಈಗಿನ ಚಿನ್ನ 


ಶಾಸನ ಪಾಠ 
ಮೊದಲಹಲಗೆಯ ಮುಂಭಾಗ 


ಮುಳಗುಂದದಲ್ಲಿ ಕದಂಬರಕಾಲದ ಅವಶೇಷಗಳು 
ಕಾಣಬರದಿದ್ದರೂ, ರಾಷ್ಟ್ರಕೂಟರಕಾಲದ ಅವಶೇಷಗಳಾಗಿ 
ವೀರಗಲ್ಲು ದೊರೆತಿದೆ. ವಲಶಟ್ಟಿಗ್ರಾಮವು ಈಗಿನ ಶಾಸನ 
ದೊರೆತ ಪಾಳುಗ್ರಾಮವಾಗಿರಬಹುದು. 


ಈ ಶಾಸನವನ್ನು ಬರೆದವನು ರಹಸ್ಕಾಧಿಕಾರಿಯಾಗಿದ್ದ 
ದಾಮೋದರದತ್ತ ಎಂಬುವವನು. ಇದೇ ರಾಜನ ಕೂಡಿಗೆರೆ 
ಶಾಸನವನ್ನು ಬರೆದವನೂ ಸಹ ಇವನೇ ಆಗಿರುತ್ತಾನೆ. 
ಲಿಪಿಯ ಹಾಗೂ ವಿಷಯದ ದೃಷ್ಟಿಯಿಂದ ನೈಜಶಾಸನ 


"ವಾಗಿದ್ದು ಕದಂಬರ ಇತಿಹಾಸದ ಮೇಲೆ ಹೆಚ್ಚಿನ ಬೆಳಕನ್ನು 


ಬೀರಬಲ್ಲದುದಾಗಿದೆ. 


೧. ತ್ರಯೋದಶೇ ಹೇಮನ್ತ ಪಕ್ಷೇ ಪ್ರಥಮೇ ದಿವಸೇ ಪ [0]ಚದಶೇ ಆಹವಾರ್ಜ್ಜಿತ 

೨. ವಿಪುಲ ಪರಮ ದೃಢಿ ಸತ್ಕೇನ॥ ದೇವ ಬ್ರಾಹ್ಮಣ (ಗುರೂ) ಶುಶ್ರಷ ಭಿರೇತೇನ 

೩. ವಿದಿತ ಧರ್ಮಾರ್ತ್ಮಾ ಸದ್ಭಾದತ |! ಧರ್ಮ ಮಹಾ(ರಾ)ಜೇ[ನ] ಸತ್ಯವ್ರತೇನಾ ಕ್ಲಿಷ್ಟ 
೪. ಕರ್ಮಣಾ ಶ್ರೀ ವಿಜಯ ಶಿವ ಮಾನ್ಥಾತೃವರ್ಮಣಾ॥ ಮೂಕುನ್ಹಹಾರೇ ವಲಶಟ್ಟಿಗ್ರಾಮೇ 


ಮೊದಲ ಹಲಗೆಯ ಹಿಂಭಾಗ. 


2 ಸದಕ್ಷಣಂ ಸರ್ವಪರಿಹಾರ ಸ(0)ಯುಕ್ತ[0]ತೈತ್ತರೀಯಸಶ್ರೀಹು 

೬ ವಾರಿಭ್ಕಾಮ್‌... ಕರಸ ಗೋತ್ರಾಭ್ಯಾಮ್‌ ॥ದತ್ತಾನು ಯೋಗಾಭ್ಕಾಮ್‌ | ದ್ರೋಣಾರ್ಯವ'ಲಾರ್ಯ್ಯಭ್ಕಾಮ್‌ ॥ 
೭ ವಿಂಶ[ತಿ]ನಿವರ್ತಾನಿ ಹಲಕ್ಷೇ(ತ್ರಂ) ದತ್ತಂ॥। ಪ್ರಮಾದದ ಧರ್ಮಾ ಧ್ವಯೋಸ್ಕಾಭಿಹನ್ನಿ | 
೮ ಸಪ[ಂ೦]ಚ ಮಹಾಪಾತಕ ಸ[೦]ಯುಕ್ತೋ ಭವತಿ! ಯೋಸ್ಕಾಭಿರಕ್ಷಿತಾ ಸತತ್ಸಲ... 


ಎರಡನೆಯ ಹಲಗೆಯ ಮುಂಬದಿ 


೯ ಭವತಿ॥ ಅಪಿಚ (ಸ್ವ) ದತ್ತಾ[ಂ] ಪರದತ್ತಾ[೦] ವಾಯೋಹರೇತ ವಸುನ್ದರಾ ಷ[ಷ್ಟಿ] 


೧೦ [ವ]ರ್ಷ ಸಹಸ್ರಾಣಿ ನರಕೇ ಪಚ್ಮತೇ ತುಸ: ॥ ಬಹುಭಿರ್ವ್ವಸುಧಾಭುಕ್ತಾ 


೧೧ ರಾಜಜಭಿಸ್ಸಗರಾಧಿಭಿ:ಯಸ್ಕಯಸ್ಕಯದಾ ಭೂಮಿ ಸ್ವಸ್ಕತಸ್ಮತದಾಪಲಮ್‌ 
೧೨ ದಾಮೋದರದತ್ತೇನ ರಹಸ್ಕಾಧಿಕೃತೇನ ಲಿಖಿತೇಯಂ ಪಟ್ಟಿಕೇ... 


ಸಾರಾಂಶ:- (ರಾಜನ ಆಡಳಿತದ ) ೧೩ನೆಯ ವರ್ಷದ 
ಹೇಮಂತದ ಮೊದಲ ಪಕ್ಟದ ೧೫ನೆಯ ದಿವಸದಲ್ಲಿ 
ಸತ್ಮವಂತನಾದ, ದೇವಬ್ರಾಹ್ಮಣಗುರುಗಳ ಸೇವೆ 
ಮಾಡುವವನಾದ, ಧರ್ಮಾರ್ತ್ಮಗಳನ್ನು ಪಾಲಿಸುತ್ತಿದ್ದ, 
ಧರ್ಮಮಹಾರಾಜನಾದ, ಸತ್ಯವ್ರತನಾದ, ಕ್ಲಿಷ್ಟಕರ್ಮನಾದ 
ಶ್ರೀವಿಜಯಶಿವ ಮಾಂಧಾತೃವರ್ಮನು ಮೂಕುಂದ ಹಾರಕ್ಕೆ 
ಸೇರಿದ ವ'ಲಶಟ್ಟಿಗ್ರಾಮದಲ್ಲಿ ತೈತ್ತರೀಯ 
(ಚರಣನಾದ)ದತ್ತಾನು ಸೂತ್ರಗಳನ್ನು ಚೆನ್ನಾಗಿ 


ಅಭ್ಕಾಸಮಾಡಿದ್ದ ದ್ರೊಣಾರ್ಯ ಮತ್ತು ವಲಾರ್ಯರಿಗೆ 
ಇಪ್ಪತ್ತು ನಿವರ್ತನ ವಿಸ್ತೀರ್ಣದ ಉಳಲು ಯೋಗ್ಯವಾದ 
ಭೂಮಿಯನ್ನು ಸರ್ವಬಾಧಾ ಪರಿಹಾರವಾಗಿ ನೀಡುತ್ತಾನೆ. 
(ಶಾಪಾಶಯ ಶ್ಲೋಕಗಳಾದ ಮೇಲೆ) ಈ ಪಟ್ಟಿಕೆಗಳನ್ನು 
ರಹಸ್ಕಾಧಿಕಾರಿಯಾದ ದಾಮೋದರದತ್ತನು ಬರೆದಿರುತ್ತಾನೆ. 

(ಈ ಶಾಸನವನ್ನು ಶೋಧಿಸುವಲ್ಲಿ ನೆರವಾದ ಡಾ| 


ಸೂರ್ಯನಾಥ ಯು.ಕಾಮತ್‌ ಅವರಿಗೂ ಶ್ರೀ ಶಿ.ರಾಜೇಂದ್ರಪ್ಪ 
ಅವರಿಗೂ ನನ್ನ ಕೃತಜ್ಞತೆಗಳು. ) ಅ. 


ಇತಿಹಾಸ ದರ್ಶನ / ೧೦೯ 


